ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


1148 


: ಶ್ರೀ ರಘುನಾಥರಾವ್‌ ಮಲ್ಕಾಪುರೆ 


(ವಿಧಾನಸಭಾ ಕೇತ್ರದಿಂದ ಚುನಾಯಿತರು) 
12.03.2021 


ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 

ಕ್ರ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಕ್‌ ಉತ್ತರ 

ಸಂ 

ಅ | ಬೀದರ್‌ ಜಿಲ್ಲೆಯಲ್ಲಿ ರೈತರ ಬೆಳೆಹಾವಿ | ಪ್ರಸಕ್ತ ಸಾಲಿನಲ್ಲಿ, ಬೀದರ್‌ ಜಿಲ್ಲೆಯಲ್ಲಿ, ಬರ ಪರಿಸ್ಥಿತಿ 
ಸಮೀಣ್ಞೆ ನಡೆಸಲಾಗಿದೆಯೇ; ನಡೆಸಿದ್ದರೆ | ಎದುರಾಗದೆ ಇರುವುದರಿಂದ ಬೆಳೆ ಹಾನಿ ಸಮೀಜ್ಞಿ 
ಹಾನಿಗೊಳಗಾದ ರೈತರ ಸಂಖ್ಯೆ ಎಷ್ಟು; | ನಡೆಸುವುದು ಉದ್ದವಿಸುವುದಿಲ್ಲ:. 

(ತಾಲ್ಲೂಕುವಾರು, ಎಕರೆವಾರು ಗ 

R ಸಂಪೂರ್ಣ. ಮಾಹಿತಿ ಒದಗಿಸುವುದು) 

ಆ | ಸಮೀಕ್ಷೆಯಲ್ಲಿ ಪ್ರತಿ ಎಕರೆಗೆ ನಿಗದಿ! ಬರ ಪರಿಸ್ಥಿತಿಯಲ್ಲಿ ಉಂಟಾದ ಬೆಳೆ ಹಾನಿಗೆ ಕೇಂದ್ರ 
ಪಡಿಸಿದ ಪರಿಹಾರ ಮೊತ್ತ ಎಷ್ಟು;; ಸರ್ಕಾರದ SDRF/NDR್ನ ಮಾರ್ಗಸೂಚಿ: ಅನ್ವಯ 
(ತಾಲ್ಲೂಕುವಾರು, ನೀರಾವರಿ ಹಾಗೂ | ಕೆಳಕಂಡಂತೆ ಇನ್‌ ಪುಟ್‌ ಸಬ್ಬಿಡಿಯನ್ನು ಪ್ರತಿ 
ಒಣಬೇಸಾಯದ ಬಗ್ಗೆ ಪ್ರತ್ಯೇಕವಾಗಿ | ರೈತರಿಗೆ ಗರಿಷ್ಠ ಎರಡು ಹೆಕ್ಟೇರ್‌ಗೆ ಸೀಮೀೀತಗೊಳಿಸಿ 
ಮಾಹಿತಿ ನೀಡುವುದು) ಪಾವತಿಸಲು ದರ ನಿಗಧಿಪಡಿಸಲಾಗಿದೆ. 

ಮಳೆಯಾಶ್ರಿತ ಬೆಳೆ | ರೂ6800/- ಹೆಕ್ಟೇರ್‌ಗೆ 
| ನೀರಾವರಿ ಬೆಳೆ ರೂ 13,500/- ಹೆಕ್ಟೇರ್‌ಗೆ 
ಬಹುವಾರ್ಷಿಕ ಬೆಳೆ | ರೂ 18,000/- ಹೆಕ್ಟೇರ್‌ಗೆ 

ಇ |ಸದರಿ ಬರ ಪರಿಹಾರ ವಿತರಣೆಗಾಗಿ | ಪ್ರಸಕ್ತ ಸಾಲಿನಲ್ಲಿ ಬರ ಎಂದು ಘೋಷಣೆಯಾಗದೆ 
ಕೇಂದ್ರದಿಂದ ಬಿಡುಗಡೆಯಾದ ಮೊತ್ತ | ಇರುವುದರಿಂದ,'ಬರ ಪರಿಹಾರಕ್ಕಾಗಿ ಕೇಂದ್ರದಿಂದ ಅನುದಾನ 
ಎಷ್ಟು; (ತಾಲ್ಲೂಕುವಾರು ವಿವರ | ಬಿಡುಗಡೆಯಾಗಿರುವುದಿಲ್ಲ. 
ನೀಡುವುದು) 

ಈ | ಬೀದರ್‌ ಜಿಲ್ಲೆಯ ರೈತರ ಬೆಳೆ ಹಾನಿಗಳಿಗೆ | ಉದ್ಭವಿಸುವುದಿಲ್ಲ 
ಪರಿಹಾರ ಮೊತ್ತ ವಿತರಿಸಲಾಗಿದೆಯೇ; 
ವಿತರಿಸಿದ್ದದೆ, ರೈತರೆ ಸಂಖ್ಯೆ ಎಕರೆವಾರು 
ತಾಲ್ಲೂಕುವಾರು ಮಾಹಿತಿ ನೀಡುವುದು ;_ 

ಉ. | ವಾಸ್ಪವಿಕವಾಗಿ ರೈತರಿಗೆ ಪ್ರತಿ ಎಕರೆಗೆ ನೀಡಿದ | ಉದ್ಭವಿಸುವುದಿಲ್ಲ. 

" | ಪರಿಹಾರ ಮೊತ್ತ ಎಷ್ಟು; ಇಲ್ಲಿಯವರೆಗೆ 
ಪರಿಹಾರ ನೀಡಲಾದ ರೈತರ ಸಂಖ್ಯೆ ಎಷ್ಟು ; 

(ತಾಲ್ಲೂಕುವಾರು ಫಲಾನುಭವಿಗಳವಾರು 
ನೀರಾವರಿ ಹಾಗೂ ಒಣಬೇಸಾಯಬದ 
ಸಂಪೂರ್ಣ ವಿವರ ನೀಡುವುದು) 

ಊ | ಎಷ್ಟು ಜನ ರೈತರಿಗೆ ಬರ ಪರಿಹಾರ ! ಉದೃವಿಸುವುದಿಲ್ಲ 
ವಿತರಿಸುವುದು ಬಾಕಿ ಇರುತ್ತದೆ? 

Mt (ತಾಲ್ಲೂಕುವಾರು ವಿವರ ನೀಡುವುದು) 


ಕಂಇ 117 ಟೆಎನ್‌ಆರ್‌ 2021 


p K pf 
py ಮ 


(ಆರ್‌. ಅಶೋಕ) 
ಕಂದಾಯ ಸಚಿವರು 


